ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಎತ್ತಿನಹೊಳೆ ನೀರಾವರಿ ಕಾಮಗಾರಿ ಕುರಿತು 


ಡಾ।| ಜಯಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) :- 
739 (1017) ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ನೀರಾವರಿ ಇಲಾಖೆಯಿಂದ ಕೈಗೊಂಡಿರುವ ಎತ್ತಿನಹೊಳೆ ನೀರಾವರಿ ಕಾಮಗಾರಿಯು ಯಾವ 
ಹಂತದಲ್ಲಿದೆ; ಮತ್ತು ಯಾವ ದಿನಾಂಕದಿಂದ ಪ್ರಾರಂಭವಾಗಿದೆ; ಇಲ್ಲಿಯವರೆವಿಗೆ ಆದ ಪ್ರಗತಿ ಏನು; 


(ಆ) ಕಳೆದ 03 ವರ್ಷಗಳಿಂದ ಈ ಯೋಜನೆಗೆ ಬಿಡುಗಡೆಯಾದ ಹಣವೆಷ್ಟು; ಹೀಗೆ ಬಿಡುಗಡೆಯಾದ 
ಹಣದಲ್ಲಿ ವ್ಯಯ ಮಾಡಿರುವ ಹಣವೆಷ್ಟು ; ಯಾವ ಯಾವ ಕಾಮಗಾರಿಗಳಿಗೆ ಎಷ್ಟೆಷ್ಟು ಖರ್ಚು ಮಾಡಿದೆ; 
(ಸಂಪೂರ್ಣ ಮಾಹಿತಿ ನೀಡುವುದು) ಕಾಮಗಾರಿ ಪ್ರಾರಂಭದಲ್ಲಿ ಮಂಜೂರಾದ ಹಣವೆಷ್ಟು ; ಕಾಮಗಾರಿ 
ಪೂರ್ಣವಾಗಲು ಎಷ್ಟು ಹಣ ಖರ್ಚು ಆಗುತ್ತದೆ; 


(ಇ) ಈ ಕಾಮಗಾರಿಯು ನಿಧಾನಗತಿಯಲ್ಲಿ ಸಾಗುತಿರುವುದಕ್ಕೆ ಕಾರಣಗಳೇನು ಮತ್ತು ಈ 
ಕಾಮಗಾರಿಯಿಂದ ನಿಗದಿತ ಗುರಿ ಹಾಗೂ ನಿಗದಿತ ಹಣವು ಹೆಚ್ಚಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಈ) ಈ ಯೋಜನೆಗೆ ವಿರುದ್ಧವಾಗಿ ಎಷ್ಟು ದಾವೆಗಳಿವೆ ; ಯಾವ ಯಾವ ಕಾರಣಗಳಿಗೆ ದಾವೆಯನ್ನು 
ಹೂಡಲಾಗಿದೆ ; ಇತ್ಯರ್ಥವಾದ ಹಾಗೂ ಪ್ರಸ್ತುತ ಇರುವ ದಾವೆಗಳ ಸಂಖ್ಯೆ ಎಷ್ಟು ? 


